ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 
ದಿನಾ೦ಕ: 16-03-2021 ಪುಶ್ನೆ ಸಂಖ್ಯೆ: 188 (1213) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಮತಿ ಬಾರತಿ ಶೆಟ್ಟಿ ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 
ಉತ್ತರಿಸುವ ಸಚಿವರು: ಪೌರಾಡಳಿತ ಹಾಗೂ ಸಕ್ಕರೆ ಸಚಿವರು 
ವಿಷಯ: ಪೌರಾಡಳಿತ ಇಲಾಖೆಯಡಿಯಲ್ಲಿ ಬರುವ ಸ್ಥಳೀಯ ಸಂಸ್ಥೆಗಳ ವಿವರ ಕುರಿತು 


(ಅ) ಪೌರಾಡಳಿತ ಇಲಾಖೆಯಡಿಯಲ್ಲಿ ಬರುವ ಸ್ಥಳೀಯ ಸಂಸ್ಥೆಗಳ ಸಂಖ್ಯೆ ಎಷ್ಟು; (ವಿವರ 
ಒದಗಿಸುವುದು) 


(ಆ) ಸದರಿ ಪುರಸಭೆಗಳು, ಪಟ್ಟಿಣಗಳು ಅನುಭವಿಸುತ್ತಿರುವ ಪ್ರಮುಖ ಸಮಸ್ಯೆಗಳೇನು; 
(ಇ) ಇವುಗಳ ಪರಿಹಾರಕ್ಕ ಸರ್ಕಾರ ಕೈಗೂಂಡ ಕ್ರಮಗಳೇನು; 


(ಈ) ಧೂಳು, ವಾಸನೆ ಬರುವ ಚರಂಡಿಗಳು, ಕಸ ಮತ್ತು ಹಂದಿಗಳ ಸಮಸ್ಯೆಗಳಿಂದ ಜನತೆಗೆ ಯಾವ 
ರೀತಿಯಲ್ಲಿ ಸರ್ಕಾರ ಮುಕ್ತಿಗೊಳಿಸುತ್ತಿದೆ ? (ವಿವರ ನೀಡುವುದು) 


